ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಗುರುವಾರ, ದಿನಾಂಕ : 24 ನೇ ಸೆಪ್ಟೆಂಬರ್‌, 2020 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಆಸ್ತಿ ತೆರಿಗೆಯನ್ನು ಹೆಚ್ಚಿಸುತ್ತಿರುವ ಕುರಿತು 
ಶ್ರೀ ಬಿ. ಕೆ. ಹರಿಪ್ರಸಾದ್‌(ವಿಧಾನಸಭೆಯಿಂದ ಚುನಾಯಿತರಾದವರು) - 
463 (488) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ವಾಸಿಸುವ/ವಾಣಿಜ್ಯ ಆಪಸ್ಪಿಗಳ ಮೇಲಿನ ಆಸ್ಪಿ ತೆರಿಗೆಯನ್ನು ಹೆಚ್ಚೆಸಲು ಸರ್ಕಾರದ ಮುಂದೆ 
ಯಾವುದಾದರೂ ಪ್ರಸ್ಹಾಪವಿದೆಯೇ; 


(ಆ) ಹಾಗಿದ್ದಲ್ಲಿ ಕೋವಿಡ್‌-19ರ ಸಮಯದಲ್ಲಿ ಇಂತಹ ಕ್ರಮದ ಅವಶ್ಯಕತೆ ಇದೆಯೇ ಇದರಿಂದ ಜನರಿಗೆ 
ತೊಂದರೆಯಾಗುವುದಿಲ್ಲವೇ? 


